ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಗುರುವಾರ, ದಿನಾಂಕ : 24 ನೇ ಸೆಪ್ಟೆಂಬರ್‌, 2020 


ಆರ್ಥಿಕ ಇಲಾಖೆ ಅಡಿಯಲ್ಲಿರುವ ಲೆಕ್ಕ ಶೀರ್ಷಿಕೆಗಳ ಬಗ್ಗೆ 
ಶ್ರೀ ಕಾಂತರಾಜು(ಬಿಎಂಎಲ್‌)(ಸ್ಪಳೀಯ ಸಂಸ್ಥೆಗಳ ಕ್ಷೇತ್ರ) - 
468 (693) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಲೆಕ್ಕ ಶೀರ್ಷಿಕೆಗಳು ಅಂದರೇನು; ಇವುಗಳಲ್ಲಿ ಎಷ್ಟು ವಿಧ; ಅವು ಯಾವುವು; ಬ್ರಿಟೀಷರ ಕಾಲದಿಂದ ಇವುಗಳ 
ಇತಿಹಾಸವೇನು; (ವಿವರವಾದ ಮಾಹಿತಿ ನೀಡುವುದು) 


(ಆ) ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಅಡಿಯಲ್ಲಿ ಎಷ್ಟು ಲೆಕ್ಕ ಶೀರ್ಷಿಕೆಗಳಿವೆ; ಅವುಗಳ ವಿಧಗಳಾವುವು; (ವಿವರವಾಗಿ 
ಇಲಾಖಾವಾರು ಮಾಹಿತಿ ನೀಡುವುದು) 


(ಇ) ಆರ್ಥಿಕ ಇಲಾಖೆಯ ಅಧೀನದಲ್ಲಿ ಬರುವ ಜೀ-ಹೂಜೂರು ಖಜಾನೆಯನ್ನು ಯಾವಾಗಿನಿಂದ ಪ್ರಾರಂಭಿಸಲಾಯಿತು ಹಾಗೂ 
ಇದರ ಇತಿಹಾಸವೇನು; ಇದರ ಕರ್ತವ್ಯ ಹಾಗೂ ಧ್ಯೇಯೋದ್ದೇಶಗಳೇನು; 


(ಈ) 2018-2019 ಹಾಗೂ 2019-2020ನೇ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಯಾವ ಯಾವ 


ಯೋಜನೆಗಳಡಿ ಯಾವ ಯಾವ ಲೆಕ್ಕ ಶೀರ್ಷಿಕೆಗಳ ಅಡಿ ಎಷ್ಟು ಹಣ ಬಿಡುಗಡೆ ಆಗಿದೆ? (ವಿವರವಾದ ಮಾಹಿತಿ ನೀಡುವುದು) 


